ತುಂಕೂರು ಸುನಂದಾ 


ಹೆಬ್ಬೂರು 


«ಸಂಜನಜನಪದ'ವೆಂದು ಖ್ಯಾತಿವೆತ್ತ ತುಮ 
ಕೂರು ಜಿಲ್ಲೆಗೆ ಸೇರಿದ ವತ್ತ ನಗರದಿಂದ ೨೪ಕಿ.ವೂ. 
ದೂರದಲ್ಲಿರುವ ಹೆಬ್ಬೂರು ಒಂದಂ ಹೋಬಳಿ. 


ಇದೊಂದಂ ಐತಿಹಾಸಿಕ ವಂಹತ್ವದ. ವಾಸ್ತಶಿಲ್ಪದ 
ವೈಶಿಷ್ಟ್ಯತೆ ಹೊಂದಿದೆ. ಇದೊಂದು ಪ್ರಾಚೀನ 


ದೇವಾಲಯಗಳ ಆಗರವೆಂದೇ ಹೇಳೆಬಹಂದಂ. 


ನೂರೊಂದು ದೇವಾಲಯ, ನೂರೆಣಂದರ ಕೆರೆ... 
ಬಾವಿಗಳ ಬೀಡು ಎಂದಂ ಅಲ್ಲಿನ ಜನ ವರ್ಣಿಸಂವು 
ದಂಂಟಂ. ಇದೊಂದಂ ಚಾರಿತ್ರಿಕ ನೆಲೆ. ಗಂಗರ ಚಾರಿತ್ರಿಕ 
ದಾಖಲೆಯಲ್ಲಿನ ಪ್ರಕಾರ, ನವಕಾವಂ ಎಂಬ ವೀರ 
ನೊಬ್ಬನು ಹೆಬ್ಬೂರನ್ನು ದತ್ತಿಯಾಗಿ ಪಡೆದನೆಂದು 
ಉಲ್ಲೇಖಿತವಾಗಿದೆ ಹಾಗೂ ಇದರಲ್ಲಿ ದಿದಿಗ-ವಕಾಧವ 
ಎಂಬ ಗಂಗ ಸಾವಕ್ರಾಜ್ಯ ಸ್ಮಾಪಕರಂ ಹೆಸರಂ ಕಾಣಬರು 
ವುದರಿಂದ, ಸಂವಕಾರಂ ಕ್ರಿ. ಶ. ೪ನೇ ಶತವಹಣಾನದಲ್ಲೇ 
ಹೆಬ್ಬೂರು ತನ್ನ ಚಾರಿತ್ರಿಕ ಅಸ್ತಿತ್ವವನ್ನು ಪಡೆದಿರ 
ಬೇಕು. ಹೊಯ್ಸಳರು ಗಂಗರ ಸಾವಂಂತರಂ ಆಗಿದ್ದರು. 
ಗಂಗರ ಕಾಲಾನಂತರ ಹೊಯ್ಸಳರ ಆಧಿಪತ್ಯಕ್ಕೆ ಸೇರಿಸಿ 
ಕೊಂಡು ತಮ್ಮ ಸಂಸ್ಕೃತಿ ಕಲೆ ಪ್ರಭಾವ ಬೀರಿದ್ದಾರೆ. 
ಅಲ್ಲಿರುವ ಕೆಲವು ದೇವಾಲಯಗಳ ಶೈಲಿ ಹೊಯ್ಸಳ 
ಕಲೆಯ ಪ್ರತಿಬಿಂಬವಾಗಿದೆ. ಹೊಯ್ಸಳ ಸೋಮೇಶ್ವರನಂ 
ತನ್ನ ಮಕ್ಕಳಿಬ್ಬರು ಎಂದರೆ ಮೂರನೇ ನರಸಿಂಹ 
ಬಲ್ಲಾಳ ಮತ್ತು ರಾವಃನಾಥರಿಗೆ ರಾಜ್ಯವನ್ನು ಹಂಚು 
ವಾಗ ತುಮಕೂರು ಪ್ರಾಂತ್ಯಕ್ಕೆ ಸೇರಿಕೊಂಡಂತೆ ಉರ್ಡಿ 
ಗೆರೆಯಿಂದ ಈಗಿನ ಹೆಬ್ಬೂರಿನವರೆಗೂ ನರಸಿಂಹನಂ 


೧೩೬ 


ಪಡೆದಂಕೊಂಡನಂ. ಆ ಕಾಲಕ್ಕೆ ಕೆಲವೇ ದೇವಾಲಯ 
ಗಳಂ ಅಸ್ತಿತ್ವಕ್ಕೆ ಬಂದಿರಬಹಂದಂ. 


ಹೊಯ್ಸಳರ ಅವನತಿಯರಾನಂತರ ವಿಜಯನಗರದ 
ಆಧಿಪತ್ಯಕ್ಕೆ ಒಳಪಟ್ಟಿ ತರಿ. ಕಟಿಕಾಮಣ್ಣ ಎಂಬುವನಂ 
ಈ ಪ್ರದೇಶದ ಪ್ರತಿನಿಧಿಯರಾಗಿದ್ದನು. ಇದರ ಸವೂಪ 
ದಲ್ಲಿರಂವ ಕಲ್ಪೇಶಪುರ-ರಾಮೇನಹಳ್ಳಿ ಪಾಳ್ಯದ 
ಪಟೇಲಿಕೆ ತಿಮ್ಮೇಗೌಡ ಮತ್ತು ಹಾಲೇಗೌಡ ಎಂಬರಿ 
ವರಂ ವಹಿಸಿಕೊಂಡಿದ್ದರಂ. ಕೃಷ್ಣದೇವರಾಯನ ಕಾಲಕ್ಕೆ 
ತುಮಕೂರು ಜಿಲ್ಲಾ ಕೆಲವು ಪ್ರದೇಶಗಳನ್ನು ಜಾಗೀರಂ 
ಕೊಡುವಾಗ ಹಾಲೇಗೌಡನಿಗೆ ಬಿರಂದಂ ಸಹಿತ ಹೆಬ್ಬೂ 
ರನ್ನು ನೀಡಲಾಯಿಂತಂ. ಇದರೊಂದಿಗೆ ಹಾಗಲವಾಡಿ 
ನಾಯಕತ್ವವನ್ನು ಪಡೆದಿದ್ದನಂ. 


ಈ ಸಂಸ್ಥಾ ನಕ್ಕೆ ನಿಖರವಾದ ಹೆಸರು ಸಹಾ ಈ 
ಪಟೇಲರ ಪ್ರಭಾವದಿಂದಲೇ ಬಂದಿತು. ಸುತ್ತವರತ್ತ, 
ದಟ್ಟವಾದ ಕಾಡು, ವನ್ಯಮೃಗಗಳ ಬೀಡಂ ಆಗಿತ್ತು. 
ಹೆಬ್ಬುಲಿಯೊಂದು ಗ್ರಾಮದೊಳಗೆ ನುಗ್ಗಿ ದಾಗ ಬಲಿಷ್ಮ 
ವಾದ ಗೂಳಿಯೊಂದಂ ಆ ಹುಲಿಯನ್ನು ಅಟ್ಟಿಸಿಕೊಂಡು 
ಓಡಿದ್ದಲ್ಲದೆ ಅದಂ ಸಾಯುವವರೆಗೂ ಹಿಂಬಾಲಿಸಿತು. 
ಸತ್ತ ಹುಲಿಯನ್ನು ಭಸ್ಮಮಾಡಿ ಅದರ ಆ ಬೂದಿಯ 
ಗುರುತನ್ನು ಎಳೆದು ಎಲ್ಲಿಯವರೆಗೆ ಕಾಣಿಸಿಕೊಂಡಿತೋ 
ಆವರೆಗೂ ಈ ಪಟೇಲರು ಒಂದರ ಕೋಟೆ ನಿರ್ಮಿಸಿದರಂ 
ಮತ್ತು ಹೆಬ್ಬುಲಿಯ ಊರು ಕ್ರಮೇಣ ಹೆಬ್ಬಲೂರು, 
ಹೆಬ್ಬೂರು ಎಂಬ ಹೆಸರನ್ನು ಪಡೆಯಿತೆಂಬ ಐತಿಹ್ಯವಿದೆ. 
ಈ ಗೌಡದ್ವಯರರಂ ಅನೇಕ ಜನೋಪಕಾರ್ಯಗಳನನ್ನ 


| ಇತಿಹಾಸ ದರ್ಶವ 


ವಕಾಡಿದಾಗ  ಕೆರೆ-ಕಟ್ಟೆ-ಬಾವಿ-ದೇವಾಲಯಂಗಳನ್ನು 
ನಿರ್ಮಿಸಿದರು. ದೊರೆಗಳ ಅಪ್ಪಣೆಯಿಲ್ಲದೆ ಸ್ವೇಚ್ಛೆ 
ಯಿಂದ ವಕಾಡಿದರೆಂಬ ಆಪಾದನೆ ಸಹ ಹೊರೆಸಿ ಕಣ್ಣು 
ಕೇಳಿಸಿದರೆಂಬ ಪ್ರತೀತಿಯುಂಟು. 


ನಂತರ ಮಹವ್ಮಾದೀಯರು, ಚಿಕ್ಕನಾಯಕನ 
ಹಳ್ಳಿ ಪಾಳೆಗಾರರು, ವಕಾಗಡಿ ಕೆಂಪೇಗೌಡ, ಚಿಕ್ಕದೇವ 
ರಾಜ ಒಡೆಯರು ತಮ್ಮ ಪಾರುಪತ್ಯ ನಡೆಸಿದರಂ8 
ಇದಲ್ಲದೆ ಮಹಾಜನ, ಮೊಗಲರ ಹಿಡಿತಕ್ಕೂ ಸಿಕ್ಕಿತು. 
ಮತ್ತೆ ಮೈಸೂರು ದೊರೆಗಳು ತಮ್ಮಾ ಆಳ್ವಿಕೆಗೊಳಪಡಿಸಿ 
ಕೆಣಂಡರಂ. 


ನೂರೊಂದಂ ದೇವಾಲಯಗಳ ಆಗರವೆನಿಸಿದರೂ 
ಅನೇಕ ದೇವಾಲಯಗಳು. ಶಿಲಾಮೂರ್ತಿಗಳಂ, ಕಂಭ 
ಗಳು ಶಿಥಿಲವಾಗಿಬಿಟ್ಟಿವೆ, ಕೆಲವು ಭೂಗತವಾಗಿವೆ, 
ಜಲಸವಣಧಿಯಾಗಿವೆ. ಇದೀಗ ಜನರ ಅಸಡ್ಲೆ ಯಿಂದ 


ಇತಿಹಾಸ ದರ್ಶನ [18] 


ಸಾಕಷ್ಟು ದೇವಾಲಯಗಳು ಅವ್ಯವಸ್ಥ ಸ್ಥಿತಿಯಲ್ಲಿವೆ. 
ಶಿವ-ವಿಷ್ಣು » ಕೊಲ್ಲಾಪುರದವ್ಮೂ, ವೀರಭದ್ರ, ಆಂಜ 
ನೇಯ, ಬಿಸಿಲು ವರಾರಮ್ಮ, ನೆರಳು ವಣರಮ್ಮ, 
ಗಣಪತಿ, `ವರದರಾಜಸ್ವಾವಿಂ, ಚಿಕ್ಕವೀರಸ್ವಾಮಿ, 
ಬಸವ, ತೆರುಪ್ಪಾಳ, ಗೋಪಾಲಸ್ವಾಮಿ, ಬ್ಯಾಟರಾಯನ 
ದೇವಾಲಯಗಳು ಹೊಯ್ಸಳ, ವಿಜಯನಗರ ಕಲಾಶೈಲಿ 
ಯಲ್ಲಿ ಸರಳವಾಗಿ ; ಮೂಡಿಬಂದಿವೆ.  ಶಾಸನಗಳಂ 
ವಾತ್ರ ಸದ್ಯಕ್ಕೆ ಕಂಡಂಬಂದಿಲ್ಲ. ಅತ್ಯಂತ ಸಂಂದರ 
ವಾದ ವಾಸ್ತುಶಿಲ್ಪಶೈಲಿ ಕಾಣಬರುವುದೆಂದರೆ ವರದ 
ರಾಜಸ್ವಾಮಿ ದೇವಾಲಯದಲ್ಲಿ ಲೋವೆ, ಕಂಬಗಳು, 
ಮೆಟ್ಟಿಲುಗಳ ಅಕ್ಕಪಕ್ಕ ಆನೆಗಳು ಇತ್ಯಾದಿ ಸಾಕಷ್ಟು 
ವಿಜಯನಗರದ ಕಲಾಶೈಲಿಯನ್ನೇ- ಹೋಲುತ್ತವೆ. 
ಆದರೂ ಹೆಬ್ಬೂರಿನ ಇತಿಹಾಸ ಸಂಶೋಧನೆ ವಾಡು 
ವುದು ಅಗತ್ಯವಾಗಿದೆ. 


೧೩೭ 


